ಕರ್ನಾಟಕ ವಿಧಾನ ಪರಿಷಶ್‌ 


3 ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


1310 


ಶೀ ಅಡಗೂರ್‌ ಹೆಜ್‌ ವಿಶ್ವನಾಥ್‌ (ನಾಮ ನಿರ್ದೇಶನ '' 


ಹೊಂದಿವರು) . 
23.09.2021 


ಗೃಹ ಸಚಿವರು 


§ ಪಶ್ನೆ ಉತ್ತರ 
(ಅ). ದಿನಾಂಕ 1042000 "ರಂದ ಪೊಲಿಸ್‌ `ಇರಾಖಯ ನನಢ ಧರಸ ಷಾ 
31.03.2021ರವರೆಗೆ ಪೊಲೀಸ್‌ ಇಲಾಖೆಯ | ದುರುಪಯೋಗವಾಗಿರುವುದು ಸರ್ಕಾರದ ಗಮನಕ್ಕೆ” ಬಂದಿದೆ. 
ವಿವಿಧ . ಘಟಕಗಳಲ್ಲಿ ಕೋಟ್ಯಾಂತರ | ವಿವರ ಈ ಕೆಳಗಿನಂತಿದೆ. 
ರೂ.ಗಳು ಅಧಿಕಾರಿಗಳ ಮತ್ತು ಆಡಳಿತ [ಘಟ್‌ ಹಣ 
ಸಿಬ್ಬಂದಿಯವರ ಅಧಿಕಾರ ದುರುಪಯೋಗ, ದುರುಪಯೋಗ 
ನಿಯಮಾವಳಿಗಳ ಉಲ್ಲಂಘನೆ ಮತ್ತು ಮೊತ್ತ 
ನಿರ್ಲಕ್ಷತೆಯಿಂದ ಸರ್ಕಾರದ ಬೊಕ್ಕಸಕ್ಕೆ 1.ಎಸ್‌.ಪಿ. ಕೊಡಗು ಜಿಲೆ 8,40,000.00 
.| ಉಂಟಾದ ಆರ್ಥಿಕ "ನಷ್ಟದ ಬಗ್ಗೆ ಇಲಾಖೆ | ಗವ್‌ ಪಪ ಇಪ 20,13,205.00 
ಮತ್ತು ಮಹಾ ಲೆಕ್ಕಪರಿಶೋಧಕರ ಲೆಕ್ಕ | ಸಎಸ್‌ಪ'ಪಮಾರ ಪಕ್ಷ 488412.00 
ಪರಿಶೋಧನೆಯಿಂದ ಎಷ್ಟು  ಕೋಟಿ| 1ವಾಂಡಾರ್‌, Ie ಪ874.06.39,946.00 
ದುರುಪಯೋಗವಾಗಿರುವುದು ಬೆಳಕಿಗೆ | ಕೆ.ಎಸ್‌.ಆರ್‌.ಪಿ, ಹಾಸನ 
ಬಂದಿದೆ? 5.ಡಿಸಿಪಿ, `ಸಿಎಆರ್‌ಣೌಂದು, ಚಂಗಹಾಹ 66,000.00 
ನಗರ 
6. ಎಸ್‌ಪಿ. `ಹಾವೇರಿ ಜಕ್ಪ | 1,06.678.00 
7. ಕಮಾಂಡೊ UTA 32758800 
ಕೆ.ಎಸ್‌.ಆರ್‌.ಪಿ. ಬೆಂಗಳೂರು 
8. ಐಜಿಪಿ `ಈತಾನ್ಯ'ವನಯ, ವಬಾರಗ 536.0060 
9. ಡಿಪಿ `ದ್ಲೌಾಣ ನಧಾಗ ಚಂಗಾರು 000.00 


ಸಗರ 


pS ಮ 
10, ಡಿಸಿಪಿ, ದಕ್ಷಿಣ ವಿಭಾಗ, ಬೆಂಗಳೂರು 2,74,1748.00 
ನಗರ | 
11. ಡಿಸಿಪಿ, ಸಂಜಾರೆ ಪೊರ್ವ ವಿಭಾಗ, 21,000.00 
ಜೆಂಗಳೂರು ನಗರ 
12. ಡಿಸಿಪಿ, ಸಂಚಾರ್‌ ಪೊರ್ವ ವಿಭಾಗ, ] 5,18,300.00 
ಬೆಂಗಳೂರು ನಗರ 
13. ಸಿಎ, ಪೊಶೇಸ್‌' ಪ್ರಧಾನ ಕಫೇಕ. 1.77,594.00 1 
ಬೆಂಗಳೂರು 


ಒಟ್ಟು ಮೊತ್ತ ರೂ. 4,97,89,471.00 


ಈ) ಇತ್ತೀಚೆಗೆ ಎಸ್‌.ಪಿ ಮಡಕೇರಿ, 
ಎಸ್‌.ಪಿ, ತುಮಕೂರು. ಕಮಾಂಡೆಂಟ್‌, 
1ನೇ ಪಡೆ ಕೆ.ಎಸ್‌.ಆರ್‌.ಪಿ. ಹಾಸನ 
ಹಾಗೂ' ಇತರೆ ಘಟಕಗಳಲ್ಲಿ ಕೋಟಿಗಟ್ಟಲೆ 
ಹಣ ಡುರುಪಯೋಗವಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ ಘಟಕಾಧಿಕಾರಿಗಳು 
ಸಹಾಯಕ ಆಡಳಿತ ಅಧಿಕಾರಿಗಳು 
ಸೇರಿದಂತೆ ಆಡಳಿತ ಅಧಿಕಾರಿ ಮತ್ತು 
ಸಿಬ್ಬಂದಿಗಳ ವಿರುದ್ಧ 
ಮೊಕದ್ದಮೆಯನ್ನು 

ಕಾರಣವೇನು? 


ಹೂಡದಿರಲು 


ಮತ್ತು 


ಅಪರಾದ. 


ಇತ್ತೀಚಿಗೆ ಪಣ ದುರುಪಯೋಗವಾದೆ ಪ್ರಕರೆಣಗಳು :- 

1. ಪೊಲೀಸ್‌ ಅಧೀಕ್ಷಕರು. ಕೊಡಗು ಜಿಲ್ಲೆಯಲ್ಲಿ ನಗದು 
ಶಾಖೆಯಲ್ಲಿ ' ರೂ.8,40,000.00 ಗಳ ' ಮೊತ್ತದ ಹಣ 
ದಮರುಪಯೋಗವಾಗಿರುತ್ತದೆ. ಹಣ ದುರುಪ ಯೋಗ 
ಪಡಿಸಿಕೊಂಡಿರುವ 03 ಜನ ಸಿಬ್ಬಂದಿಗಳ ವಿರುದ್ಧ ಮಡಿಕೇರಿ 
ನಗರ ಪೊಲೀಸ್‌ ಠಾಣೆಯಲ್ಲಿ ಮೊ.ಸಂ: 44/2021 ಕಲಂ 409, 
417, 420 ರೆ/ಿ 34 ಐಪಿಸಿ ಪ್ರಕರಣ ದಾಖಲಿಸಿಕೊಂಡು, 
ದಿನಾಂಕ: 10.07.2021ರಂದು ಪ್ರಥಮ ವರ್ತಮಾನ 
ವರದಿ(೯1R) ದಾಖಲಾಗಿರುತ್ತದೆ. ಈ ಪ್ರಕರಣದಲ್ಲಿ 
ಆರೋಪಿತರನ್ನು ದಸಗಿರಿ ' ಮಾಡಿ, ನ್ಯಾಯಾಂಗ ಬಂಧನಕ್ಕೆ 
ಒಳಪದಡಿಸಿರುತ್ತಾರೆ. ಸದರಿ ಸಿಬ್ಬಂದಿಗಳನ್ನು ಅಮಾನತ್ತುಗೊಳಿಸಿದ್ದು 
ಪ್ರಸ್ತುತ ಅಮಾನತ್ತನಲ್ಲಿರುತ್ತಾರೆ.. 


2. ಹೊಲೀಸ್‌ ಅಧೀಕ್ಷಕರು, "ತುಮಕೂರು ಜಿಲ್ಲೆ ರವರ 
ಕಛೇರಿಯಲ್ಲಿ ಠಾಣೆಯಿಂದ ಮಂಜೂರಾತಿಗಾಗಿ ಬಂದ ಅಂದಾಜು 
ರೂ.1,69.17,602.00ಗಳ ಬಿಲ್ಲುಗಳಲ್ಲಿ ರೂ.1,57,75,532.00ಗಳಿಗೆ. 
ಮಂಜೂರಾತಿಯನ್ನು ಪಡೆಯಲು ಮಂಡಿಸಿದ್ದು, ಆದರೆ 
ರೂ.1,77.18,462. 00 ಗಳಿಗೆ ಒಟ್ಟು 194 ಬಿಲ್ಲುಗಳಲ್ಲಿ ಖಜಾನೆ- 
2ರಲ್ಲಿ: ಬಿಲ್ಲುಗಳನ್ನು "ಸಲ್ಲಿಸಿ, ಹೆಚ್ಚುವರಿ ಮೊತ್ತಗಳನ್ನು i8 
ಸಿಬ್ಬಂದಿಗಳಿಗೆ ಜಮಾಗೊಳಿಸಿ ಹಾಗೂ ಇವರ ಬ್ಯಾಂಕ್‌ ಹಾಕೆ 
ಮೊತ್ತಗಳು ' ಜಮಾಗೊಂಡಿರುವುದರ ' ಜೊತೆಗೆ" ನೇರವಾಗಿ 
ನಗದನ್ನು ಸ್ವೀಕರಿಸಿ: ಅಂದಾಜು ರೂ.20,13,205.00ಗಳ 
ಮೊತ್ತವನ್ನು ದುರುಪಯೋಗ ಪಡಿಸಿಕೊಂಡಿರುತ್ತಾರೆ. ಇದಕ್ಕೆ 
ಸಂಬಂಧಿಸಿದಂತೆ ಸಹಾಯಕ ಆಡಳಿತಾಧಿಕಾರಿ, ಶಾಖಾಧೀಕ್ಷಕರು 
ಹಾಗೂ ಪ್ರಥಮ ದರ್ಜೆ ಸಹಾಯಕರು ಇವರುಗಳ ವಿರುದ್ಧ 
ತುಮಕೂರು .ನಗರದ ಹೊಸ ಬಡಾವಣೆ ಪೊಲೀಸ್‌ ಠಾಣೆಯಲ್ಲಿ 
ಮೊ.ಸಂ.62/2020 ಕಲಂ 408, 409, 420, 465, 470 
ಐ.ಪಿ.ಸಿ. . ರೀತ್ಯಾ ಪ್ರಕರಣ ದಾಖಲಾಗಿದ್ದು, ಪ್ರಕರಣದಲ್ಲಿನ 


"| ಆರೋಪಿಗಳಿಗೆ ನ್ಯಾಯಾಂಗ ಅಭಿಯೋಜನೆಗೆ ಒಳಪಡಿಸಲು 


ಸರ್ಕಾರ ಆದೇಶ ಸಂಖ್ಯೆಒಇ 18 ಹೊಸಿಲಿ 2021ರ 
ದಿನಾಂಕ:07.10.2021ರಲ್ಲಿ ಅನುಮತಿ ನೀಡಿ ಆದೇಶಿಸಿರುತ್ತದೆ. 


ಮುಂದುವರೆದು, ಇದೇ ಆರೋಪಗಳ ಕುರಿತು ಜಂಟಿ ಇಲಾಖೆ 
ವಿಚಾರಣೆಯನ್ನು ಜರುಗಿಸಲು ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಗನವಿ) ನಿಯಮಗಳು: 
1957ರ ನಿಯಮ 11 ಮತ್ತು 13ರ ಪ್ರಕಾರ ಮತ್ತು ಕೆ.ಸಿ.ಎಸ್‌.ಆರ್‌. 
ನಿಯಮ 214ರನ್ನಯ ಸರ್ಕಾರವು ಸಂಬಂಧಿಸಿದ ಎ.ಎ. 
ಶಾಖಾಧೀಕ್ಷಕರು 'ಮತ್ತು ವಿಷಯ ನಿರ್ವಾಹಕರುಗಳ ನಮುದ್ಧ 
ಶಿಸ್ತಿನ ಕ್ರಮ ಕೈಗೊಳ್ಳಲು ಕಾರಣ ಕೇಳುವ ನೋಟೀಸ್‌ (ಸಂ 

ಒಇ 22 ಹೊಸಿಲಿ 2020, ದಿನಾಂಕಃ1110.2020) fs 
ಜಾರಿಗೊಳಿಸಲಾಗಿರುತ್ತದೆ. ' y 


3. ಹೊಲೀಸ್‌ ಅಧೀಕ್ಷಕರು, ತುಮಕೂರು ಜಿಲ್ಲೆ ರವರ ಘಟಕದ 
2018-20ನೇ. ಸಾಲಿನಲ್ಲಿ ಮಹಾಲೇಖಪಾಲರ ಲೆಕ್ಕ 
| ಪರಿಶೋಧನೆಯಿಂದ ರೂ.4,68,412.00ಗಳ ಮೊತ್ತವು ಖಜಾನೆಗೆ 
ಜಮೆ ಆಗಿರುವ ಬಗ್ಗೆ ವಿವರಗಳು ಮೇಲ್ನೋಟಕ್ಕೆ ಕಂಡುಬಾರದೇ 
ಇದ್ದುದರಿಂದ, ಸದರಿ ಅವಧಿಯಲ್ಲಿ ಕ್ಯಾಷ್‌ ಆರ್ಡರ್ಲಿಯಾಗಿ 
ಕರ್ತವ್ಯ ನಿರ್ವಹಿಸಿದ ಎಫಿಸಿ ರವರು ರೂ.468 412. 0೦ಗಳನ್ನು 
ಸರ್ಕಾರದ ಖಜಾನೆಗೆ ಜಮಾ ಮಾಡದೇ, ತನ್ನ ಬಳಿಯೇ 
ಇಟ್ಟುಕೊಂಡಿರುವುದಾಗಿ- ತಪ್ಲೊಪ್ಪಿಗೆ ಹೇಳಿಕೆ ನೀಡಿದ್ದು, 
ದಿನಾಂಕ:19.01.2021ರಂದು ಒಟ್ಟು ರೂ.4,68,412.00 ಗಳನ್ನು 
ಖಜಾನೆಗೆ ಜಮಾ ಮಾಡಿರುತ್ತಾರೆ. ಅದರಂತೆ ಸದರಿಯವರ 
ವಿರುದ್ಧ ಹೊಸ ಬಡಾವಣೆ ಪೊಲೀಸ್‌ ಠಾಣೆ, ತುಮಕೂರು ಇಲ್ಲಿ 
ಮೊ. ಸಂ.24/2021 ಕಲಂ 408, 409, 420, 465, 470 ಐಪಿಸಿ 
ರೀತ್ಯಾ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿರುತ್ತದೆ. ಅದರಂತೆ 
ಎ.ಎ.್ಲಿ ಶಾಖಾಧೀಕ್ಷಕರು ಮತ್ತು ವಿಷಯ ನಿರ್ವಾಹಕರುಗಳ 
ವಿರುದ್ಧ ಜಂಟಿ ಇಲಾಖಾ ವಿಚಾರಣೆಗೆ ಆದೇಶಿಸಿರುತ್ತದೆ. 


4. ಕಮಾಂಡೆಂಟ್‌, 11ನೇ ಪಡೆ ಕೆ.ಎಸ್‌.ಆರ್‌.ಪಿ. ಹಾಸನ 
ಘಟಕದಲ್ಲಿ ರೂ.4,06,39,946.00(ರೂಪಾಯಿ ನಾಲ್ಕ ಕೋಟಿ 
ಆರು ಲಕ್ಷ ಮೂವತ್ತೊಂಬತ್ತು ಸಾವಿರದ ಬೈನೂರ 
ನಲವತ್ತಾರು ಮಾತುಗಳ `ಮೊತ್ತವು ಮುರುಪಯೋಗವಾಿರುವ 
ಸಂಬಂಧ, ಸಂಬಂಧಪಟ್ಟ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ 
ಹಾಸನ ನಗರದ ಶಾಂತಿಗ್ರಾಮ ಪೊಲೀಸ್‌ ಠಾಣೆಯಲ್ಲಿ ಅಪರಾಧ 
ಪ್ರಕರಣ ಸಂಖ್ಯೆ:0075/2020, ದಿನಾಂಕ: 21.05.2020 ರಷ್ವೆಯ 
ಪ್ರಕರಣ ದಾಖಲಾಗಿದ್ದು, ಪ್ರಕರಣವು ಸಿ.ಐ.ಡಿ. ಬೆಂಗಳೂರು 
ರವರ ಬಳಿ ತನಿಖೆಯಲ್ಲಿರುತ್ತದೆ ಹಾಗೂ ಸರ್ಕಾರದ ಆದೇಶ 
ಸಂ:ಹೆಚ್‌ಡಿ 01 ಪೊಸಿಪ 2021, ದಿನಾಂಕ:21. ೧42021ರನ್ತಯ 
ಸಂಬಂಧಪಟ್ಟ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಿರುದ್ಧ ಜಂಟಿ 
ಇಲಾಖಾ ವಿಚಾರಣೆಗೆ ಆದೇಶಿಸಿದ್ದು, ಇಲಾಖಾ ವಿಚಾರಣೆಯು 
ಪ್ರಗತಿಯಲ್ಲಿರುತ್ತದೆ. 


5. ಔಿ.ಸಿ.ಪಿ., ಸಿ.ಎ.ಆರ್‌.(ಕೇಂದ್ರ), ಬೆಂಗಳೂರು ರವರ ಘಟಕದ 
2016-20ನೇ ಸಾಲಿನಲ್ಲಿ ರೂ.66,000.00ಗಳು 
ಮರುಪಯೋಗವಾಗಿರುವುದು ಬೆಳಕಿಗೆ ಬಂದಿರುತ್ತದೆ. ದಿನಾಂಕ: 
16.12.2020 ಮತ್ತು 17.12.2020ರಂದು ಸದರಿ ಮೊತ್ತವನ್ನು 
ಸರ್ಕಾರಕ್ಕೆ ಜಮೆ ಮಾಡಲಾಗಿರುತ್ತದೆ ಆದುದರಿಂದ ಈಗಾಗಲೇ 
ಸಂಬಂಧಪಟಲ್ಪ ಇಬ್ಬರು ವಿಷಯ ನಿರ್ವಾಹಕರನು ಕಚೇರಿಯ 
ಆದೇಶ ಸಂಖ್ಯೆ ಡಿಇ/ಗ2/2020, ದಿನಾಂಕ:20. 06. 2021ರಂದು 
ಅಮಾನತ್ತು ಗೊಳಿಸಲಾಗಿರುತ್ತದೆ. ವಿಷಯ' ನಿರ್ವಾಹಕರು ಮತ್ತು 
ಎ.ಎ.ಓ.ರವರುಗಳ ವಿರುದ್ಧ” ಜಂಟಿ ಇಲಾಖಾ ವಿಚಾರಣೆಗೆ 
ಆದೇಶಿಸುವ ಪೂರ್ವದಲ್ಲಿ ದೋಷಾರೋಪಣಾ ಪತ್ರವನ್ನು 
ಹೊರಡಿಸಲಾಗಿರುತ್ತದೆ. 


ಹ ಸಾರ್ವಜನಿಕ ಹಣ,'ಇಸ್ನಿಗಳಿಗೆ ರಕ್ಷಣೆ 


1. ಕೊಡಗು `ಜಿಕ್ಲ'- ನಗದು ಶಾಖೆಯಲ್ಲಿ ರೂ.8,40,000.00ಗಳ 


ನೀಡಜೇಕಾದ ಶಿಸ್ತಿನ ಪೊಲೀಸ್‌ | ಮೊತ್ತದ ಹಣ ದುರುಪಯೋಗವಾಗಿರುತ್ತದೆ ಹಣ 
ಇಲಾಖೆಯಲ್ಲೇ ಕೋಟಿಕಟ್ಟಲೆ ಸರ್ಕಾರದ | ದುರುಪಯೋಗ ಪಡಿಸಿಕೊಂಡಿರುವ 03 ಜನ ಸಿಬ್ಬಂದಿಗಳ 
ಹಣವನ್ನು ' ಪೊಲೀಸ್‌ ಅಧಿಕಾರಿಗಳೇ ವಿರುದ್ಧ ಮಡಿಕೇರಿ ನಗರ ಪೊಲೀಸ್‌ ಠಾಣೆಯಲ್ಲಿ ಮೊ.ಸಂ: 
ದುರುಪಯೋಗ/ಕಳ್ಳತನ ಕೃತ್ಯ: ನಡೆದಿದ್ದರೂ 44/2021 ಕಲಂ 409, 417, 420 ರೆ/ಿ 34 ಐಪಿಸಿ ಪ್ರಕರಣ 
ನಡೆದ' ಬಗ್ಗೆ ' ಸಂಬಂಧಪಟ್ಟ | ದಾಖಲಿಸಿಕೊಂಡು, ದಿನಾಂಕ: 10.07.2021ರಂದು F.ಣ. 
-| ಘಟಕಾಧಿಕಾರಿಗಳ ಮತ್ತು ಡಿ.ಡಿ.ಓ.ರವರುಗಳ | ದಾಖಲಾಗಿರುತ್ತದೆ. ಈ ಪ್ರಕರಣದಲ್ಲಿ ಆರೋಪಿತರನ್ನು ದಸ್ಸಗಿರಿ 
ವಿರುದ್ಧ ಅಪರಾಧ ಮೊಕದ್ದಮೆ | ಮಾಡಿ, ನ್ಥಾಯಾಂಗ ಬಂಧನಕ್ಕೆ ಒಳಪಡಿಸಿರುತ್ತಾರೆ. ಸದರಿ 
ಹೂಡದಿರಲು ಕಾರಣವೇನು? ಸಿಬ್ಬಂದಿಗಳನ್ನು ಅಮಾನತ್ತುಗೊಳಿಸಿದ್ದು, ಪ್ರಸ್ತುತ 


1 ಆಡಳಿತಾಧಿಕಾರಿ. 


3. ತುಮಕೂರು ಜಿಲ್ಲೆ - 


ಅಮಾನತ್ತಿನ್ಲಿರುತ್ತಾರೆ. ಈ ಪ್ರಕರಣದಲ್ಲಿ ಎ.ಎ.ಓ.ರವರ ಕರ್ತವ್ಯ 


ನಿರ್ಲಕ್ಷತೆ ಬಗ್ಗೆ ಡಿವೈ.ಎಸ್‌.ಪಿ ದರ್ಜೆ ಅಧಿಕಾರಿಗಳಿಂದ 
ಪೂರ್ವಭಾವಿ ವಿಚಾರಣೆಗೆ ನಡೆಯುತ್ತಿದ್ದು. ವರದಿ 
ನಿರೀಕ್ಷಣೆಯಲ್ಲಿದೆ. 


2. ತುಮಕೂರು ಜಿಲ್ಲೆ - ಅಂದಾಜು ರೂ.20,13.205.00ಗಳ 
ಮೊತ್ತವನ್ನು ಮರುಪಯೋಗ ಪಡಿಸಿಕೊಂಡಿರುವ ಸಹಾಯಕ 
ಧಿಕ ಶಾಖಾಧೀಕ್ಷಕರು ಹಾಗೂ ಪ್ರಥಮ ದರ್ಜೆ 
ಸಹಾಯಕರು, ಇವರುಗಳ ವಿರುದ್ಧ ತುಮಕೂರು ನಗರದ ಹೊಸ 
ಬಡಾವಣೆ ಮೊಲೀಸ್‌ ಠಾಣೆಯಲ್ಲಿ ಮೊ.ಸಂ.62/2020 ಕಲಂ 
408, 409, 420, 465. 470 ಐ.ಪಿ.ಸಿ. ರೀತ್ಯಾ ಪ್ರಕರಣ 
ದಾಖಲಾಗಿದ್ದು, ಪ್ರಕರಣದಲ್ಲಿನ ಆರೋಪಿಗಳಿಗೆ ನ್ಯಾಯಾಂಗ 
ಅಭಿಯೋಜನೆಗೆ ಒಳಪಡಿಸಲು ಸರ್ಕಾರ ಆದೇಶ ಸಂಖ್ಯೆಒಇ 18 
ಪೊಸಿಲಿ 2021ರ ದಿನಾಂಕ:07.10.2021ರಲ್ಲಿ ಅನುಮತಿ ನೀಡಿ 
ಆದೇಶಿಸಿರುತ್ತದೆ. 


ರುಪಯೋಗಪಡಿಸಿಕೊಂಡ ಎ.ಪಿ.ಸಿ.ರವರ ವಿರುದ್ಧ ಹೊಸ 
ಬಡಾವಣೆ ಹೊಲೀಸ್‌ ಠಾಣೆ, ತುಮಕೂರು ಇಲ್ಲಿ 
ಮೊ.ಸಂ.24/2021 ಕಲಂ 408, 409, 420, 465, 470 ಐಪಿಸಿ 
ರೀತ್ಯಾ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿರುತ್ತದೆ. 
4. ಕಮಾಂಡೆಂಟ್‌, 11ನೇ 
ರೂ.4,06.39.,946/-ಗಳೆ 


ಪಡೆ ಕೆ.ಎಸ್‌.ಆರ್‌.ಪಿ. ಹಾಸನ - 
ಹಣ ದುರುಪಯೋಗ ಕುರಿತಂತೆ 


ಘಟಕದಲ್ಲಿನ ಘಟಕಾಧಿಕಾರಿ ಮತ್ತು ಡಿ.ಡಿಓ.ರವರುಗಳ ವಿರುದ್ಧ 


ಹಾಸನ. ನಗರದ . ಶಾಂತಿ ಗ್ರಾಮ ಹೊಲೀಸ್‌ ಠಾಣೆ ಅಪರಾಧ 
ಸಂ: 0075/2020, ದಿನಾಂಕ: 21.05. 2020ರನ್ನ್ವಯ ಮೊಕದ್ದಮೆ 
ದಾಖಲಿಸಲಾಗಿರುತ್ತದೆ. ಮತ್ತು ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 


26 ಹೊಸಿಪ 2021. ದಿನಾಂಕ: 19.11.2021 ರಂದು" ಸದರಿ 
ಪ್ರಕರಣಕ್ಕೆ ಸಂಬಂಧಿಸಿ ದಂತೆ ಆರೋಪಿತರುಗಳ ನ್ಯಾಯಾಲಯದಲ್ಲಿ 
| ಅಭಿಯೋಜನೆಗೊಳಪಡಿಸುವ ಸಲುವಾಗಿ * ಅಭಿಯೋಜನ 


ರೂ.4,68,412.00ಗಳ ಮೊತ್ತವನ್ನು 


Rj 


“ಮಂಜೂರಾಗಿ ನೀಡಲಾಗಿರುತ್ತದೆ ಹಾಗೂ ಪ್ರ ಪ್ರಕರಣವನ್ನು ಸಿ.ಐ.ಡಿ. 
ತನಿಖೆಗೆ ಒಪ್ಪಿಸಲಾಗಿರುತ್ತದೆ. 


5. ಸಿ.ಎ.ಆರ್‌ (ಕೇಂದ್ರ) ಬೆಂಗಳೂರು ನಗರ ~ ರೂ.66,000/-ಗಳ 
ಹಣ ದುರುಪಯೋಗಕ್ಕೆ ಕಾರಣರಾದವರ ವಿರುದ್ಧ ಜಂಟಿ 
ಇಲಾಖಾ ವಿಚಾರಣೆ } ನಡೆಸಲಾಗುತ್ತಿದ್ದು, "ಇಲಾಖಾ 
| ವಿಚಾರಣೆಯಲ್ಲಿ ಕಂಡುಬರುವ ಅಂಶಗಳನ್ನು "ಆಧರಿಸಿ ಮೊಕದ್ದಮ್ಮೆ 
ದಾಖಲಿಸುವ: "ಬಗ್ಗೆ ನಿಯಮಾನುಸಾರ ಕಮ ಕೈಗೊಳ್ಳಲಾಗುವುದು. 
ಸದರಿ ಪ್ರಕರಣಗಳಲ್ಲಿ ಸಿಬ್ಬಂದಿರವರುಗಳು ದುರುಪಯೋಗಕ್ಕೆ 
ಕಾರಣರಾಗಿದ್ದು, ಇದರಲ್ಲಿ ಘಟಕಾಧಿಕಾರಿ ಮತ್ತು ಡಿಡಿಓ 
ರವರುಗಳ 'ಪಾತ್ರವಿಲ್ಲದಿರುವುದರಿಂದ ಇವರುಗಳ ವಿರುದ್ಧ 
\ ಮೊಕದ್ದಮೆ ' ಹೊೂಡಿರುವುದಿಲ್ಲ. ’ 


6. ಹಾವೇರಿ ಜಿಲ್ಲೆ -  ರೂ.106,678.00ಗಳ ಹಣ 
ದುರುಪಯೋಗ ಕುರಿತಂತೆ ಎ.ಎ.ಓ್ಲಿ ಶಾಖಾಧೀಕ್ಷಕರು ಮತ್ತು 
ವಿಷಯನಿರ್ವಾಹಕರ ವಿರುದ್ಧ ಹಾವೇರಿ ಗ್ರಾಮೀಣ ಪಿ.ಎಸ್‌. 
ಅಪರಾಧ ಸಂಖ್ಯೆ:05/2011 ಕಲಂ 406,408,409 420 
ಐಪಿಸಿರಡಿಯಲ್ಲಿ ಪ್ರಕರಣ ದಾಖಲಾಗಿ ನ್ಯಾಯಾಲಯದಲ್ಲಿ 
ವಿಜಾರಣೆಯಲ್ಲಿರುತ್ತದೆ. ಮುಂದಿನ ವಿಚಾರಣೆ ದಿನಾಂಕ; :1- 10- 
2021ರಂದು ಇರುತ್ತದೆ. ಅಲ್ಲದೆ ಈ ಸಂಬಂಧವಾಗಿ ಮೇಲೆ 
ನಮೂದಿಸಿರುವಂತೆ ಇಲಾಖಾ ವಿಚಾರಣೆ ಸಹಾ 

ನಡೆಸಲಾಗಿರುತ್ತದೆ. ' 


7. ಕಮಾಂಡೆಂಟ್‌, 1ನೇ ಕೆ.ಎಸ್‌.ಆರ್‌.ಪಿ, ಬೆಂಗಳೂರು - 
ರೂ.36,67,588.00ಗ೪ ಹಣ ದುರುಪಯೋಗದ ಕುರಿತಂತೆ 
"| ಹಲಸೂರು ಪೊಲೀಸ್‌ ಠಾಣೆಯಲ್ಲಿ ಮೊ.ಸಂ. 411/2014, 
ದಿ:03.11.2014ರಂದು ದಾಖಲಾಗಿರುತ್ತದೆ. 4ನೇ ಅಡಿಷನಲ್‌ 
ಸಿ.ಎಂ.ಎಂ.ಕೋರ್ಟ್‌, ಬೆಂಗಳೂರು. ಇಲ್ಲಿ ಸಿಸಿ ಸಂ: 
27056/15ರಲ್ಲಿ ವಿಚಾರಣೆ ನಡೆಯುತ್ತಿದ್ದು, ಮುಂದಿನ ವಿಜಾರಣೆ !' 
ದಿ:18.10.2021ರಂದು ನಿಗದಿಯಾಗಿರುತ್ತದೆ. ಸರ್ಕಾರದ ಪತ್ರ 
ಸಂಖ್ಯೆಒಇ 39 ಪೊಸಿಲಿ 2015, ದನಾಂಕ27.10.2021ರಲಿ 
ಪ್ರಕರಣದಲ್ಲಿನ ವಿಚಾರಣಾ ವರದಿಯ ಅನುಬಂಧೆ 1 ರಿಂದ 10 
ರಲ್ಲಿನ ದಾಖಲೆಗಳನ್ನು ಪರಿಶೀಲಿಸಿ ಎಷ್ಟು ಮೊತ್ತದ ಜೆಕ್‌ಗಳನ್ನು 
ನವೀಕರಿಸಿ ಜಮಾ "ಮಾಡಲಾಗಿದೆ ಮತ್ತು ನವೀಕರಿಸಲಾಗದ 
'ವ್ಯಪಗತವಾಗಿರುವ ಚಿಕ್‌ಗಳ ಸಂಬಂಧ ಯಾರ ಅವಧಿಯಲ್ಲಿ 
ಎಷ್ಟು ನಷ್ಟವಾಗಿದೆ ಎಂಬ ಬಗ್ಗೆ ಖಚಿತವಾಗಿ ನಷ್ಟದ ಮೊತ್ತವನ್ನು 
ಪ್ರಕಿ  ಆರೋಪಖತರ ಸಂಬಂಧ ಗುರುತಿಸಿ ವರದಿಯನ್ನು 


ಬ್ರ 


ಕಳುಹಿಸಿಕೊಡಲು ಕೋರಿದ್ದು ಪ್ರಕರಣವು ಚಾಲ್ತಿಯಲ್ಲಿರುತ್ತದೆ. 


8. ಈಶಾನ್ಯ ವಲಯ, ಕಲಬುರಗಿ - ಜಿ.ಪಿ.ಎಫ್‌ , ಮುಂಗಡ 
ಮಂಜೂರಾತಿಯ 29 ಪ್ರಕರಣಗಳಲ್ಲಿ ಆಡಳಿತ ಸಿಬ್ಬಂದಿಯವರ 


ud 


ಪಕಾರ ಮೌಹುಪಯೋಗದಿಂದ ಕೂ.5,36.000/-ಗಳನ್ನು 
ಅಕ್ರಮವಾಗಿ ಖಜಾನೆಯಿಂದ ಸೆಳೆದಿರುವ ಪ್ರಕರಣಗಳಿಗೆ 
ಸಂಬಂಧಿಸಿದಂತೆ ಸಂಬಂಧಪಟ್ಟ ಡಿ.ಡಿಓ ಹಾಗೂ "ಸಿಬ್ಬಂದಿಗಳ 


'| ವಿರುದ್ದ ಕಲಬುರಗಿ ನಗರ ಸ್ಟೇಷನ್‌ ಬಜಾರ್‌ ಹೊಲೀಸ್‌ ಠಾಣೆ 


ಮೊ.ನಂ. 289/2000 'ಕಲಂ 120(ಬಿ, 465, 468, 41 
(477(<). 408. 409. 420 ಸಂಗಡ 34 ಇ.ಪಿಸಿ ಅಡಿಯಲ್ಲಿ 
ಪ್ರಕರಣ ದಾಖಲಿಸ ಲಾಗಿರುತ್ತದೆ. ಜೆ.ಎಮ್‌.ಎಫ್‌.ಸಿ. ಕೋರ್ಟ್‌, 
ಕಲಬುರಗಿಯ ಸಿ.ಸಿ. ನಂ: 2912/2017 ರಲ್ಲಿ ವಿಚಾರಣೆ ನಡೆದು, 
ದಿವಾಂಕ:19/12/2019 ರಂದು ಘನ ನ್ಯಾಯಾಲಯವು 
ಆರೋಪಿತರಿಗೆ (ಎ-। ಮತ್ತು ಎ-2) 3 ವರ್ಷ ಕಠಿಣ ಕಾರಾಗೃಹ 
ವಾಸ ಶಿಕ್ಷೆ ಜೊತೆಗೆ ಪ್ರಕಿಯೊಬ್ಬರಿಗೆ ರೂ.36,000.00 ದಂಡ 
ಹಾಗೂ ಆರೋಪಿತರು ದಂಡ ಪಾವಕಿಸದೆ ಇದ್ದ ಪಕ್ಷದಲ್ಲಿ 6 
ತಿಂಗಳು ಸಾದಾ ಕಾರಾಗೃಹ ವಾಸ ಶಿಕ್ಷೆ ಎಧಿಸಲಾಗಿರುತ್ತದೆ. 


ಮಾನ್ಯ ಜೆ.ಎಮ್‌.ಎಫ್‌ ಕಲಬುರಗಿ ನ್ಯಾಯಾಲಯವು 
ನೀಡಿರುವ ಶಿಕ್ಷೆಯ ಮ ವಿರುದ್ಧ ವ ಕಲಬುರಗಿ 
ಘನ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಮೇಲ್ಲನವಿ 
(ಅಪೀಲು) ಸಲ್ಲಿಸಿರುತ್ತಾರೆ. ಈ ಬಗ್ಗೆ ಜೆಲ್ಲಾ ತೆಷನ್ಸ್‌ 
ನ್ಯಾಯಾಲಯ ಕಲಬುರಗಿ ರವರು ತಡೆಯಾಜ್ಞೆ dea. CRL.A 
— ‘CRIMINAL APPEAL NO. 01/2೦2೦ರಲ್ಲಿ ವಿಚಾರಣೆ 


ನಡೆದಿರುತ್ತದೆ. 


9. ದಕ್ಷಿಣ ವಿಭಾಗ, ಜಿಂಗಳೂರು ನಗರ - ರೂ.60.000/- + 


| 2,74 748 /-ಳ ದುರುಪಯೋಗಕ್ಕೆ ಕಾರಣವಾದ ಸಂಬಂಧಪಟ್ಟ 


ಸಿಬ್ಬಂದಿಯ ವಿರುದ್ಧ ಜಯನಗರ "ಹೂಲೀಸ್‌ ಠಾಣೆಯಲ್ಲಿ ಕಲಂ 
409, 420 ಐಪಿಸಿ ಪ್ರಕಾರ ಮೊಕದ್ದಮೆ ಸಂಖ್ಯೆ: 384/2002 
ದಾಖಲಾಗಿದೆ. ಆರೋಪಿ ಶ್ರೀಮತಿ. ಕ್ಷಮಾದೇವಿರವರು 
ನ್ಯಾಯಸಲಯದಲ್ಲಿ ಪ್ರಕರಣ ಏಚಾರಣೆಯಲ್ಲಿರುವಾಗ ದಿನಾಂಕ: 
20.03. 2017ರಲ್ಲಿ ಅನಾರೋಗ್ಯದಿಂದ ಮೃತಪ ಟಿರುವುದರಿಂದ 
ಘನ ನ ನ್ಯಾಯಾಲಯವು ದಿನಾಂಕ: 21.04. 2017ರಂದು ಅಬೇಟೆಡ್‌ 
ಪ್ರಕರಣಪಂದು ಅಂತಿಮ ತೀರ್ಪು ನೀಡಿ ಪ್ರಕರಣವನ್ನು 


| ಮುಕ್ತಾಯಗೊಳಿಸಿದೆ. 


10. ಸಂಚಾರ ಪೂರ್ಪ ವಿಭಾಗ, ಜೆಂಗಳೂರು ನಗರ - ಶ್ರೀ. 
ಜಯಣ್ಣ, ಪಿ.ಎಸ್‌.ಐ ರವರು ನಿವೃತ್ತರಾಗಿದ್ದರಿಂದ ರೂ.21,000/- 
ಗಳ “ದುರುಪಯೋಗ ಹಣವನ್ನು. ಪಿಂಚಣಿಯಿಂದ ವಸೂಲಿ 
ಮಾಡಲು ಮಹಾಲೇಖಪಾಲರ ಕಛೇರಿ ದಿನಾಂಕ: 
28.05.2020ರಂದು ಪತ್ರ, ಬರೆಯಲಾಗಿದೆ. 


TH ಸಂಚಾರ ಪೊರ್ವ ವಭಾಗಿ ಜಂಗಳೊರು ನಗರ 


ರೂ.5,18,300/-ಗಳ ದುರುಪಯೋಗ ಕುರಿತಂತೆ ಟೋಯಿಂಗ್‌ 
ವಾಹನದ ದಂಡ ಮೊತ್ತವನ್ನು ಬ್ಯಾಂಕಿಗೆ ಕಟ್ಟದಿರುವ ಪ್ರಕರಣದಲ್ಲಿ 
ದುರುಪಯೋಗಕ್ಕೆ ಕಾರಣರಾದವರ ವಿರುದ್ಧ ಕಬ್ಗನ್‌ಪಾರ್ಕ್‌ 
ಪೊಲೀಸ್‌ ಠಾಣೆಯಲ್ಲಿ ಕಲಂ 408, 420 ಐಪಿಸಿ ಪ್ರಕಾರ 
ಮೊಕ್ಕದಮೆ ಸಂಖ್ಯೆ:203/2004 ದಾಖಲಾಗಿದೆ. ಪ್ರಕರಣವು 
ಸಿ.ಒ.ಡಿ. ತನಿಖೆಯಲ್ಲಿರುತ್ತದೆ. 


12. ಪ್ರಧಾನ ಕಛೇರಿ - ವಿವಿಧ ಸಂಸ್ಥೆಗಳಿಗೆ ಮಂಜೂರಾದ ಒಟ್ಟು 
ಮೊತ್ತ ರೂ.1,77,594/-ಗಳನ್ನು ಮೆಃ ಕಂಹೋಗ್ರಾಫಿಕ್ಸ್‌ ಸಂಸ್ಥೆಯ 
ಬದಲಾಗಿ. ಶ್ರೀ. ರಿಷಿ ಆರ್‌ ಎಂಬ ವೈಯಕ್ತಿಕ ಖಾತೆಯನ್ನು ಸೃಷ್ಠಿಸಿ 
ಜಮಾ ಮಾಡಿರುವುದು ಕಂಡುಬಂದಿರುತ್ತದೆ. ಆದರೆ ಸದರಿ 
ದುರುಪಯೋಗ ಪಡಿಸಿದ ಮೊತ್ತದಿಂದ ಸರ್ಕಾರದ ಬೊಕ್ಕಸಕ್ಕೆ 
ಸಷ್ಠವಾಗದೆ ಸಂಬಂಧಿಸಿದ ಸಂಸ್ಥೆಗೆ ನಷ್ಟವಾಗಿದ್ದು ಅದನ್ನು 
ಆರೋಪಿದ ಸರ್ಕಾರಿ ಪೌಕರರಿಂದ ವಸೂಲಿ ಮಾಡಿ 
ಸಂಬಂಧಪಟ್ಟ ಸಂಸ್ಥೆಗೆ ಪಾವತಿಸಲಾಗಿರುತ್ತದೆ. ಈ ಪ್ರಕರಣದಲ್ಲಿ 


ಪ್ರದಸ. ರವರ "ವಿರುದ್ಧ ಇಲಾಖಾ ವಿಚಾರಣೆ ನಡೆಸಿ 


“ಸದರಿಯವರನ್ನು ಸೇವೆಯಿಂದ ವಜಾಗೊಳಿಸಲಾಗಿರುತ್ತದೆ. 


[EY ಷೊಲೇಷ್‌ ತನಿಖಿ 
ಮುಗಿಯುವವರೆವಿಗೂ ಘಟಕಾಧಿಕಾರಿ 
ಮತ್ತು ಡಿ.ಡಿ.ಓ.ರವರುಗಳನ್ನು ಸೇವೆಯಿಂದ 
ಅಮಾನತ್ತುಗೊಳಿಸಿ ಅಥವಾ ವರ್ಗಾವಣೆ 
ಮಾಡದಿರಲು ಕಾರಣವೇನು? ಸದರಿ 
ಅಧಿಕಾರಿಗಳು ಸಂಬಂಧಪಟ್ಟ ದಾಖಲೆಗಳನ್ನು 


ತಿದ್ದುವ, ವಾಶವಡಿಸುವುದಿಲ್ಲವೆ ಮತ್ತು 
ಅಧಿಕಾರ ದುರುಪಯೋಗ ಪ್ರಭಾವ ಬೀರುವ 
ಸಂಬಂಧವಿರುವುದಿಲ್ಲವೇ; 


1 ಕೊಡಗು `ಜಿಕ್ಲ -`ಮಡಕರನಗರ ಪೊಲಿಷ್‌ ಠಾಣೆಯಲ್ಲಿ 
ಮೊಕದ್ದಮೆ ದಾಖಲಿಸಿ, ಎಫ್‌.ಐ.ಆರ್‌. ದಾಖಲಾಗಿರುತ್ತದೆ. ಈ 
ಪ್ರಕರಣದಲ್ಲಿ , ಆರೋಪಿತರನ್ನು ದಸ್ತಗಿರಿ ಮಾಡಿ, ನ್ಯಾಯಾಂಗ 


ಲ 


ಬಂಧನಕ್ಕೆ ಒಳಪಡಿಸಿರುತ್ತಾರೆ. ಸದರಿ ಸಿಬ್ಬಂದಿಗಳನ್ನು 
ಅಮಾನತ್ತುಪಡಿಸಿ ಸೇವೆಯಿಂದ ಹೊರಗಿಡಲಾಗಿರುತ್ತದೆ. ಈ 


ಪ್ರಕರಣದಲ್ಲಿ ಡಿಡಿಓ/ಎ.ಎ.ಓ. ರವರ ಕರ್ತವ್ಯ ನಿರ್ಲಕ್ಷತೆ ಬಗ್ಗೆ 
ಡಿವೈ.ಎಸ್‌.ಪಿ. ದರ್ಜೆ ಅಧಿಕಾರಿಗಳಿಂದ ಪೂರ್ವಭಾವಿ 
ವಿಚಾರಣೆಗೆ ನಡೆಯುತ್ತಿದ್ದು, ವರದಿ ಅಂಶಗಳನ್ನು ಪರಿಶೀಲಿಸಿ 
ಸಂಬಂಧಪಟ್ಟವರ ಮೇಲೆ ವರ್ಗಾವಣೆ ಮಾಡುವ ಬಗ್ಗೆ / 
ಅಮಾನತ್ತು ಮಾಡುವ ಬಗ್ಗೆ ವಲಯಾಧಿಕಾರಿಗಳ ಶಿಫಾರಸ್ಲಿನ 
ಮೇರೆಗೆ ನಿಯಮಾಸಾರ ಕ್ರಮ ಕೈಗೊಳ್ಳಲಾಗುವುದು ಹಾಗೂ 
ಈಗಾಗಲೇ ವಲಯಾಧಿಕಾರಿಗಳು ಸದರಿ ಘಟಕಾಧಿಕಾರಿಗಳಿಗೆ 
ದಾಖಲೆಗಳನ್ನು ಸಂರಕ್ಷಿಸಲು ಸೂಕ್ತ ಸೂಚನೆಗಳನ್ನು ನೀಡಿರುತ್ತಾರೆ. 
2. ತುಮಕೂರು ಜಿಲ್ಲೆ - ಶ್ರೀ ಎಂ.ಕೃಷ್ಣಪ್ಪ ಎ.ಎ.ಓ. ರವರು 
ದಿನಾಂಕ: 31.12.2020ರಂದು ವಯೋವಿವೃತ್ತಿ ಹೊಂದಿರುತ್ತಾರೆ. | 
ಶಾಖಾಧೀಕ್ಷಕರನ್ನು ಅಮಾನತ್ತಿನಲ್ಲಿಡಲಾಗಿರುತ್ತದೆ. ನಂತರ 
ಸದರಿಯವರ ಅಮಾನತ್ತಿನ ಲೀನ್‌ನ್ನು ಎಪಿಟಿಎಸ್‌, ಯಲಹಂಕ, 
ಬೆಂಗಳೂರು "ಇಲ್ಲಿಗೆ ಹಾಗೂ ಪ್ರಥಮ ದರ್ಜಿ ಸಹಾಯಕರನ್ನು 
ಮಾನತ್ತುಗೊಳಿಸಿ, ಸದರಿಯವರ ಅಮಾನತ್ತಿನ ಲೀನ್‌ನ್ನು 
ಪೊಲೀಸ್‌ ಆಯುಕ್ತರ ಕಛೇರಿ, ಮಂಗಳೂರು ಸಗರ ಇಲ್ಲಿಗೆ 


ಸ್ಥಳಾಂತರಿಸಿ ಆದೇಶಿಸಲಾಗಿರುತದೆ. 
1.9 ಜೆ 


3 ಹಮಕೂರು ಜಕ್ಷಪಣ'ಮರುಪಯೋಗದ ಬಗ್ಗೆ ಹೊಸ 
ಬಡಾವಣೆ ಹೊಲೀಸ್‌ ಠಾಣೆ, ತುಮಕೂರು ಇಲ್ಲಿ 
ಮೊ.ಸಂ.24/2021 ಕಲಂ 408, 409, 420, 465, 470 ಐಪಿಸಿ 
ರೀತ್ಯಾ ಪ್ರಕರಣ ದಾಖಲಾಗಿ ತನಿಖೆಯಲ್ಲಿರುತ್ತದೆ. 
ಎ.ಪಿ.ಸಿ.ರವರನ್ನು ಅಮಾಪತ್ತಿನಲ್ಲಿಡಲಾಗಿರುತ್ತದೆ ಹಾಗೂ ಎ.ಎ. 
(ವಯೋವಿವೃತ್ತಿ), ಶಾಖಾಧೀಕ್ಷಕರು ಮತ್ತು ವಿಷಯ [ 
ನಿರ್ವಾಹಕರುಗಳ ವಿರುದ್ಧ ಜಂಟಿ ಇಲಾಖಾ ವಿಚಾರಣೆ 
ಆದೇಶಿಸಿರುತ್ತದೆ. 


4. ಕಮಾಂಡೆಂಟ್‌, 1ನೇ ಪಡೆ ಕೆಎಸ್‌.ಆರ್‌.ಪಿ, ಹಾಸನ - 
ಘಟಕದಲ್ಲಿನ ಘಟಕಾಧಿಕಾರಿ ಮತ್ತು ಡಿ.ಡಿ.ಓ.ರವರುಗಳ ವಿರುದ್ಧ 
ಹಾಸನ - ನಗರದ ಶಾಂತಿ ಗ್ರಾಮ ಪೊಲೀಸ್‌ ಠಾಣೆಯಲ್ಲಿ 
ಅಪರಾಧ ಮೊಕದ್ದಮೆ ದಾಖಲಿಸಿ ಪ್ರಕರಣವನ್ನು ಸಿ.ಐ.ಡಿ. 
ತನಿಖೆಗೆ ಒಪ್ಪಿಸಲಾಗಿದ್ದು. ಸಿಐಡಿ ತನಿಖಾ ವರದಿಯ ಆಧಾರದ 
ಮೇಲೆ ಸರ್ಕಾರದ ಆದೇಶ ಸಂಖ್ಯೆ ಒಇ 26 ಹೊಸಿಪ 2021, 
ದಿ: 19-11-2021 ರಲ್ಲಿ ಅಭಿಯೋಜನಾ ಮಂಜೂರಾತಿ ನೀಡಿ 
-| ಆದೇಶಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಅಧಿಸೂಚನೆ ಸಂ: 
'ಒಇ 91 ಪೀಇಜಿ 2020, ದಿಪಾಂಕ: 28.05.2020 ರನ್ನಯ ಸದರಿ 
ಅವಧಿಯಲ್ಲಿ ಘಟಕಾಧಿಕಾರಿಗಳಾದ್ದ ಶೀ ಕೃಷ್ಣಪ್ಪ. ಕಮಾಂಡೆಂಟ್‌ 
ರವರನ್ನು ಈ ಪಡೆಯಿಂದ ಕೆ.ಎಸ್‌.ಆರ್‌.ಪಿ. ಕೇಂದ್ರ ಕಛೇರಿ, 
ಬೆಂಗಳೂರು ಘಟಕಕ್ಕೆ ವರ್ಗಾವಣೆ: ಮಾಡಲಾಗಿದ್ದು, 
-| ಡ.ಡಿ.ಓಿ.ರವರಾಗಿದ್ದ ಶ್ರೀ -ಡಿ.ಎನ್‌.ಚಂದ್ರು ಸಹಾಯಕ 
ಆಡಳಿತಾಧಿಕಾರಿ ರವರನ್ನು ಅಮಾನತ್ತುಗೊಳಿಸಲಾಗಿರುತ್ತದೆ. 


5. ೩.ಎ.ಆರ್‌ (ಕೇಂದ್ರ ಬೆಂಗಳೂರು ನಗರ - ರೂ.66,000/-ಗಳ 
ಹಣ ದುರುಪಯೋಗಕ್ಕೆ : ಕಾರಣರಾದ ಇಬ್ಬರು ವಿಷಯ 
ನಿರ್ವಾಹಕರುಗಳನ್ನು ಅಮಾನತ್ತು ಮಾಡಲಾಗಿದೆ. ಸದರಿ 


ಪ್ರಕರಣದಲ್ಲಿ ಸಿಬ್ಬಂದಿಯವರುಗಳು ಮರುಪಯೋಕ್ಕೆ 
ಕಾರಣರಾಗಿದ್ದು, ಇದರಲ್ಲಿ ಘಟಕಾಧಿಕಾರಿಗಳು ಮತ್ತು ಡಿ.ಡಿ.ಓ 
-| ರವರೆ ಪಾತ್ರವಿಲ್ಲದಿರುವುದರಿಂದ ಇವರುಗಳನ್ನು 


"| ಅಮಾನತ್ತುಗೊಳಿಸಿ ಅಥವಾ ವರ್ಗಾವಣೆ ಮಾಡಿರುವುದಿಲ್ಲ. 


6. ಹಾವೇರಿ ಜಿಲ್ಲೆ - ಜಿ.ಪಿ. ಎಫ್‌ ಹಗರಣದ ಪ್ರಕರಣದಲ್ಲಿ 
ಸಂಬಂಧಪಟ್ಟರವರ ವಿರುದ್ಧ ಇಲಾಖಾ ಶಿಸ್ತಷ ಕ್ರಮ 
:| ಕೈಕೊಳ್ಳಲಾಗಿದೆ ಹಾಗೂ ದಾಖಲೆಗಳನ್ನು ನ್ಯಾಯಾಲಯಕ್ಕೆ 


ಸಲ್ಲಿಸಲಾಗಿದೆ. ವಿಷಯ ನಿರ್ವಾಹಕರನ್ನು 
ಅಮಾನತ್ತಿನಲ್ಲಿಡಲಾಗಿದ್ದು ನಂತರ ಲೀನ್‌ನ್ನು ಡಿಪಿಟ ಬೆಳಗಾವಿಗೆ 
ಬದಲಾಯಿಸಲಾಗಿರುತ್ತದೆ. ಸಂಬಂಧಿಸಿದ ಶಾಖಾಧೀಕ್ಷಕರು 


ದಿನಾಂಕ:30-04-2011ರಂದು ನಿವೃತ್ತಿ ಹೊಂದಿರುತ್ತಾರೆ ಹಾಗೂ 
ಎ.ಎ.ಓ.ರವರನ್ನು ಡಿಪಿಓ, ಶಿವಮೊಗ್ಗಕ್ಕೆ ದಿ:15-07-2010ರಂದು 


1 ವರ್ಗಾವಣೆ ಹೊಂದಿದ್ದು O:31-05-2015 ರಂದು ನಿವೃತ್ತ 
ಹೊಂದಿ, ಡಿ:11-07- 2021ರಂದು ಮರಣ ಹೊಂದಿರುತ್ತಾರೆ. 


7. - ಕಮಾಂಡೆಂಟ್‌, 1ನೇ ಕೆ.ಎಸ್‌.ಆರ್‌.ಪಿ, ಬೆಂಗಳೂರು. 
ರೂ.36,67,588.00ಗಳ ಹಣ ದುರುಪಯೋಗದ ಪ್ರಕರಣಕ್ಕೆ 
ಸರ್ಕಾರದ ಆದೇಶ ಸಂಖ್ಯೆ: ಒಳ 39 ಹೊಸಿಅ 2015, ದಿನಾಂಕ. 
19.09,2016ರಂತೆ ಮೂವರು ಎ.ಎ. (ವಯೋವಿವೃತ್ತಿ) / 
ಮೂವರು ಶಾಖಾಧೀಕ್ಷಕರು (ವಯೋನಿವೃತ್ತಿ) / ಇಬ್ಬರು ಪ್ರಥಮ 
ದರ್ಜೆ ಸಹಾಯಕರು (ಒಬ್ಬರು ವಯೋನಿವೃತ್ತಿ) ಹಾಗೂ ಒಬ್ಬ 
ದ್ವಿದ.ಸ.ರವರುಗಳ ಮೇಲೆ ಜಂಟಿ ಇಲಾಖಾ ವಚಾರೆಗ 
ಆದೇಕಿಸಲಾಗಿದ್ದು, ಇಲಾಖಾ ವಿಚಾರಣೆ ಪ್ರಗತಿಯಲ್ಲಿರುತ್ತದೆ. 
ಅಲ್ಲದೆ, ಸಂಬಂಧಿಸಿದ ದ್ವಿದ.ಸ.ರವರನ್ನು ದಿನಾಂಕ: 
06.11.2014ರಂದು - ಅಮಾನತ್ತುಗೊಳಿಸಿದ್ದು, ಅಮಾನತ್ತಿನಲ್ಲೇ 
ಮುಂದುವರೆದಿರುತ್ತಾರೆ ಹಾಗೂ" ಸದರಿಯವರ ಲೀನ್‌ನ್ನು 
ಐಆರ್‌ಬಿ, ಮುನಿರಾಬಾದ್‌ ಇಲ್ಲಿಗೆ ಸ್ಥ ಸ್ಥಳಾಂತರಿಸಲಾಗಿದೆ. ಶ್ರೀಮತಿ 
ಲ್ವೆಜಾ ರೋಜಾರಿಯೋ, ಎ.ಎ.ಓ.ರವರನ್ನು ಅಡಿಷನಲ್‌ ಡಿಜಿಪಿ, 
ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು" ಘಟಕಕ್ಕೆ ವರ್ಗಾವಣೆ 
ಮಾಡಲಾಗಿರುತ್ತದೆ. ಸದರಿಯವರು ಯೋನಿವ ೃತ್ತಿ 
ಹೊಂದಿರುತ್ತಾರೆ. ಸರ್ಕಾರದ ಪತ್ರ ಸಂಖ್ಯೇಒಇ 39 ಪೊಸಿಲಿ 
2015, ದಿನಾಂಕ:27.10.2021ರಲ್ಲಿ ಪ್ರಕರಣದಲ್ಲಿನ ವಿಚಾರಣಾ 
ವರದಿಯ ಅನುಬಂಧ 1 ರಿಂದ 10 ರಲ್ಲಿನ ದಾಖಲೆಗಳನ್ನು 
ಪರಿಶೀಲಿಸಿ ಎಷ್ಟು ಮೊತ್ತದ ಚೆಕ್‌ಗಳನ್ನು ನವೀಕರಿಸಿ ಜಮಾ 
ಮಾಡಲಾಗಿದೆ . ಮತ್ತು ನವೀಕರಿಸಲಾಗದ ವ್ಯ ಪಗತವಾಗಿರುವ |. 
ಚೆಕ್‌ಗಳ ಸಂಬಂಧ "ಯಾರ ಅವಧಿಯಲ್ಲಿ ಎಷ್ಟು ನಷ್ಟವಾಗಿದೆ 
ಎಂಬ ಬಗ್ಗೆ ಖಚಿತವಾಗಿ ನ ನಷ್ಟದ ಮೊತ್ತವನ್ನು ಪ್ರತಿ ಆರೋಪಿತರ 
ಸಂಬಂಧ ಗುರುತಿಸಿ ವರದಿಯನ್ನು ಕಳುಹಿಸಿಕೊಡಲು 
ಕೋರಲಾಗಿರುತ್ತದೆ. ಪ್ರಕರಣವು ಚಾಲ್ತಿಯಲ್ಲಿರುತ್ತದೆ. 


8. ಈಶಾನ್ಯ ವಲಯ ಕಲಬುರಗಿ - ಜಿ.ಪಿ ಎಫ್‌. ಹಣ 
ದುರುಪಯೋಗೆ ಪ್ರಕರಣದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಶಿಸ್ಸಿನ 
ಕಮ ಕೆ ೈಗೊಳ್ಳಲಾಗಿದೆ. ಘನ ನ್ಯಾಯಾಲಯೆದಿಂದ 


ಆರೋಪಿತರಿಗೆ ದಂಡ ಹಾಗೂ ಕಾರಾಗೃಹ ವಾಸ ಶಿಕ್ಷೆ ವಿಧಿಸಿದ್ದು, 
ಇದಕ್ಕೆ ತಡೆಯಾಜ್ಞೆ ನೀಡಿದ್ದು, ವಿಜಾರಣೆಯಲ್ಲಿರುತ್ತದ ಹಾಗೂ 
ದಾಖಲೆಗಳನ್ನು ಸ್ಕಾಯಾಲಯಕೆ ಸಲ್ಲಿಸಲಾಗಿದೆ. 


9. ದಕ್ಷಿಣ ವಿಭಾಗ, ಬೆಂಗಳೊರು ನಗರ - ರೂ.60,000/- + 
2,74,748/-ಗಳ ದುರುಪಯೋಗಕ್ಕೆ ಕಾರಣರಾದ ಪ್ರದಸರವರನ್ನು 
ಅಮಾನತ್ತುಗೊಳಿಸಿ ಇಲಾಖಾ ವಿಜಾರಣೆ ನಡೆಸಿ ಸೇವೆಯಿಂದ 
ಕಡ್ಡಾಯ ನಿವೃತ್ತಿಗೊಳಿಸಲಾಗಿದೆ. 


77 ಸರಜಾರ ಪೂರ್ವ ನಧಾಗ ಚಾಗಳಾರ ನಗರ ಸದರ 

ಪ್ರಕರಣಗಳು ಜರುಗಿ ಸುಮಾರು 18 ವರ್ಷ ಮೇಲ್ಪಟ್ಟ ಹಳೆಯ 
ಪ್ರಕರಣವಾಗಿದ್ದು, ಹಣ ದುರುಪಯೋಗಕ್ಕೆ ಕಾರಣರಾದವರುಗಳು 
ನಿವೃತ್ತರಾಗಿದ್ದು/ವರ್ಗಾವಣೆಗೊಂಡಿರುವುದು ತಿಳಿದು ಬಂದಿದ್ದು, 
ಸೇವಾ ' ಪುಸ್ತಕ ಲಭ್ಯವಿಲ್ಲದೆ ಇರುವುದರಿಂದ ಶಿಸ್ತು ಕಮ 
ಜರುಗಿಸುವ ಬಗ್ಗೆ ಮಾಹಿತಿ ಲಭ್ಯವಿರುವುದಿಲ್ಲ. ಆದ್ದರಿಂದ 


-ಸಂಬಂಧಪಟ್ಟ ಘಟಕಗಳಿಂದ ಸೇವಾ ಪುಸ್ತಕಗಳನ್ನು ಪಡೆದು 
1 ಮಾಹಿತಿ: ನೀಡಲು ಕಾಲಾವಕಾಶದ ಅವಶ್ಯಕತೆ ಇರುತ್ತದೆ. 


ಉ) ಕಲಪೊಂದು ಘಟಕಗಳಲ್ಲಿ" ನಗದು 
ಪುಸ್ತಕವನ್ನು (ಮಡಿಕೇರಿ) ದಿನವಸಹಿ 


ದಾಖಲಿಸಿ ' ನಿರ್ವಹಿಸದೇ ಹಣಕಾಸು.|- 


ದುರುಪಯೋಗಕ್ಕೆ ಘಟಕಾಧಕಾರಿ ಮತ್ತು 


ವಿ.ಎ.ಓ.ರವರು ರಹದಾರಿಯಾಗಿರುವುದು- 


| ಸರ್ಕಾರದ ಗಮನಕ್ಕೆ ಬಂದಿದೆಯೇ? 


ಗಮನಕ್ಕೆ ಬಂದಿರುವುದಿಲ್ಲ 


ಸಂಖ್ಯೆ ಒಇ 235 ಪಿಇಜಿ 2021 


[4 * 
(ಆರಗ ಜ್ಞಾನೇಂದ್ರ ಖಃ 
ಗೃಹ ಸಚಿವರು 


